KA/ BG-GPO/2515/AVPP-47/2006-2008 





ಲು 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೬, ೨೦೦೬ (ಕಾರ್ತಿಕ ೪, ಶಕ ವರ್ಷ ೧೯೨೮) | ಸಂಚಿಕೆ ೪೨ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಪುರಸಭಾ ಕಾರ್ಯಾಲಯ, ತಿಪಟೂರು, 
"ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪ್ರಕಟಣೆ” 
ನಂ: ಎಂ.ಯು.ಎನ್‌ (ಸ್ವಘೋ.ಅ.ತೆ) ಸಿಆರ್‌:6:05-06, ದಿನಾಂಕ: 13ನೇ ಅಕ್ಟೋಬರ್‌ 2006 
ಈ ಮೂಲಕ ತಿಪಟೂರು ಪಟ್ಟಣದ ಸಮಸ್ತ ನಾಗರೀಕರುಗಳಿಗೆ ತಿಳಿಯಪಡಿಸುವುದೇನೆಂದರೆ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
44 ದಿನಾಂಕ 7.3.2005 ಹಾಗೂ ಮಾನ್ಯ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು ರವರ ಸುತ್ತೋಲೆ ಸಂಖ್ಯೆ:56:05-06, 
ದಿನಾಂಕ:2.9.2005ರ ರೀತ್ಯಾ 2005-06ರ ಸಾಲಿನಿಂದ ಅನ್ವಯವಾಗುವಂತೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಗೆ ಕೆಲವೊಂದು ತಿದ್ದುಪಡಿ 
ಮಾಡಿರುವ ಮೇರೆಗೆ ಪುರಸಭೆ ಸಾಮಾನ್ಯ ಸಭೆ ದಿನಾಂಕ:6.5.2006ರ ನಿರ್ಣಯದಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿರುವ ಕಟ್ಟಡಗಳಿಗೆ ಈ ಕೆಳಕಂಡಂತೆ 
ವರ್ಗೀಕರಿಸಿ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ನಿಗಧಿಪಡಿಸಿ, 2005-06ನೇ ಸಾಲಿನಿಂದ ಜಾರಿಗೆ ನೀಡುವಂತೆ ನಿರ್ಣಯಿಸಿರುತ್ತದೆ. 











ಅನುಸೂಚಿ 
ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ ಕಲು 45 (ಬಿ)ಯಂತೆ ನಿರ್ಧರಿಸಲಾದ ಮಾರುಕಟ್ಟೆ ಬೆಲೆಯ ಶೇಕಡ 50 ರಂತೆ 
ಕ್ರ.ಸಂ. ಆಸ್ತಿಯ ಉಪಯೋಗ ಮೂಲ ಮೌಲ್ಯದ ಶೇಕಡ ದರ. 
1 ವಾಸಕ್ಕೆ ಉಪಯೋಗಿಸುವ ಕಟ್ಟಡಗಳಿಗೆ ಶೇಕಡ 0.4 ರಷ್ಟು 
2 ವಸತಿಯೇತರ ಮತ್ತು ವಾಣಿಜ್ಯ ಬಳಕೆಗಾಗಿ ಉಪಯೋಗಿಸುವ ಕಟ್ಟಡಗಳಿಗೆ ಶೇಕಡ 0.6 ರಷ್ಟು 
ರಂಗೇಗೌಡ 
ಪಿ.ಡಿ. 19 ಮುಖ್ಯಾಧಿಕಾರಿ ಪುರಸಭೆ, ತಿಪಟೂರು. 


ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆಯ ಕಲು 6(1)ರ ಅಧಿನಿಯಮದ ಅನ್ವಯ ಘೋಷಣೆ 
ಸರ್ಕಾರದ ಆದೇಶದ ಸಂ.ಕಂ.ಇ. 17 ಭೂ.ಸ್ವಾ. ಗ್ರಾ. 06 ದಿನಾಂಕ: 27 ನೇ ಸೆಪ್ಟೆಂಬರ್‌ 2006 
ಮುಂದಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿಕ್ಕಣ್ಣನಹಳ್ಳಿ ಹೊಸಕೆರೆ ಎಡ 
ಮತ್ತು ಬಲದಂಡೆ ನಾಲೆಗಳ ನಿರ್ಮಾಣದ ಉದ್ದೇಶಕ್ಕೆ ಬೇಕಾಗಿದೆ ಎಂದು ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಇವರು 
ದಿನಾಂಕ:17.3.2005 ಎಲ್‌.ಎ.ಕ್ಯೂ./ಎಸ್‌.ಆರ್‌/22/2001-02 ಸಂಖ್ಯೆಯ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದರಿಂದ ಮತ್ತು ಕರ್ನಾಟಕ 
ಅಧಿನಿಯಮ ಸಂ.1961ರ 17ರ ಅನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1891) 5ಎ ಪ್ರಕರಣದ 2ನೇ 
ಉಪ ಪ್ರಕರಣದ ಮತ್ತು 6(1) ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ 


( ೫೭೩ ) 


೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೬, ೨೦೦೬ ಭಾಗ - ೬ 





ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ 
ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪ ವಿಭಾಗ, ಬೆಂಗಳೂರು ಇವರನ್ನು ಸದರಿ ಭೂಮಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ 
ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 
3ನೇ ಪ್ರಕರಣದ (ಸಿ) ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಖಂಡದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳಿಗೆ ಸಂಬಂಧಿಸಿದ ನಕಾಶೆಗಳನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ, ಪೋಡಿಯಂ 


ಬ್ಲಾಕ್‌ 2ನೇ ಮಹಡಿ ವಿಶ್ವೇಶ್ವರಯ್ಯ ಕೇಂದ್ರ, ಬೆಂಗಳೂರು-11 ರವರ ಕಛೇರಿಯಲ್ಲಿ ಇಡಲಾಗಿದೆ. 










































































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು: ನೆಲಮಂಗಲ ಹೋಬಳಿ: ಸೋಂಪುರ ಗ್ರಾಮ: 1. ಚಿಕ್ಕನಹಳ್ಳಿ 
2. ಮರಳುಕುಂಟೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. | ತರಹೆ ಭೂಸ್ವಾಧೀನ ಪಡಿಸುವ 
ಸಂ. ವಿಸ್ತೀರ್ಣ 
ವಿಸ್ತೀರ್ಣ ಆಕಾರ 
1 2 3 4 5 6 7 
1. | ಗಂಗಯ್ಯ ಬಿನ್‌ ಚಿಕ್ಕತಿಮ್ಮಯ್ಯ ಗಂಗಯ್ಯ 32 ಖುಷ್ಕಿ 0.02 0.09 
2. | ನಂಜುಂಡಯ್ಯ ಬಿನ್‌ ಸಿದ್ದಪ್ಪ ನಂಜುಂಡಯ್ಯ 341 | ಖುಷ್ಕಿ 0.03 0.14 
3. | ರಾಮಕ್ಕ, ಓಬಳಪ್ಪ ಬಿನ್‌ ರಾಮಯ್ಯ, ರಾಮಕ್ಕ, ಓಬಳಪ್ಪ, ರಾಮಯ್ಯ, 34/2 ಖುಷ್ಕಿ 0.03 0.14 
ರಾಮಯ್ಯ, ಗಂಗಯ್ಯ, ಹನುಮಯ್ಯ ಗಂಗಯ್ಯ, ಹನುಮಯ್ಯ, ಚಿಕ್ಕಅರಸಯ್ಯ, 
ಬಿನ್‌ ರಾಮನರಸಯ್ಯ, ಚಿಕ್ಕಅರಸಯ್ಯ, | ನರಸಿಂಹಯ್ಯ, ಕೆಂಪಯ್ಯ, 
ನರಸಿಂಹಯ್ಯ, ಕೆಂಪಯ್ಯ ಕೆಂಪಅರಸಯ್ಯ. 
4. | ಪುಟ್ಟ ಸಿದ್ದಯ್ಯ ಬಿನ್‌ ಸಿದ್ದಪ್ಪ ಪುಟ್ಟಸಿದ್ದಯ್ಯ 34/3 ಖುಷ್ಕಿ 0.02 0.07 
5. | ಕೆ.ಎನ್‌. ವೀರಪ್ಪ ಬಿನ್‌ ಎಂ. ನಂಜಪ್ಪ | ಕೆ.ಎನ್‌. ವೀರಪ್ಪ 49/1ಬಿ | ಖುಷ್ಕಿ 0.04 0.20 
6. | ರಾಮಚಂದ್ರಯ್ಯ ಬಿನ್‌ ದಾಸಣ್ಣ ರಾಮಚಂದ್ರಯ್ಯ 49/2ಎ | ಖುಷ್ಕಿ 0.06 0.26 
7. | ರಾಮಕೃಷ್ಣಯ್ಯ ಬಿನ್‌ ದಾಸಣ್ಣ ರಾಮಕೃಷ್ಣಯ್ಯ 49/2ಬಿ | ಖುಷ್ಕಿ 0.02 0.13 
8. | ಸರೋಜಮ್ಮ ಕೋಂ ಮಹದೇವಪ್ಪ ಸರೋಜಮ್ಮ 50/2 ಖುಷ್ಕಿ 0.04 0.24 
9. | ವೈ.ಡಿ. ರಾಮಕೃಷ್ಣಯ್ಯ ಬಿನ್‌ ದಾಸಣ್ಣ ವೈ.ಡಿ. ರಾಮಕೃಷ್ಣಯ್ಯ 50/8 ಖುಷ್ಕಿ 0.01 0.03 
10. | ಪುಟ್ಟ ವೀರಯ್ಯ, ಎಂ.ಪಿ. ವೀರಣ್ಣ ಪುಟ್ಟವೀರಯ್ಯ, ಎಂ.ಪಿ. ವೀರಣ್ಣ 51/1 ಖುಷ್ಕಿ 0.04 1/2 0.23 
ಬಿನ್‌ ಪುಟ್ಟ ವೀರಪ್ಪ 
11. | ರುದ್ರಾಣಮ್ಮಕೋಂ ಸಿದ್ದಾರಾಧ್ಯ ರುದ್ರಾಣಮ್ಮ 513 ಖುಷ್ಕಿ 0.02 0.08 
12. | ಪುಟ್ಟವೀರಯ್ಯ, ವೀರಮ್ಯ ಸಿದ್ದಮ್ಮ ಪುಟ್ಟವೀರಯ್ಯ, ವೀರಮ್ಮ ಸಿದ್ದಮ್ಮ 51/4 ಖುಷ್ಕಿ 0.00 1/2 0.02 
ಎಂ.ಪಿ. ವೀರಣ್ಣ ಎಂ.ಪಿ. ವೀರಣ್ಣ 
13. | ರುದ್ರಾಣಮ್ಮಕೋಂ ಸಿದ್ದಾರಾಧ್ಯ ರುದ್ರಾಣಮ್ಮ 512 ಖುಷ್ಕಿ 0.01 0.05 
ಗ್ರಾಮ: ಮರಳುಕುಂಟೆ ಒಟ್ಟು 0.35 
1. | ಎನ್‌. ವೀರೇಗೌಡ ಬಿನ್‌ ನಾಗೇಗೌಡ, ಎನ್‌. ವೀರೇಗೌಡ, ಹುಲಿಯಪ್ಪ, 137 ಖುಷ್ಕಿ 0.03 0.11 
ಗೋವಿಂದಯ್ಯ, ಈರಕ್ಕಾತಯ್ಯ, ದೊಡ್ಡನಾಗಯ್ಯ, ತಿಮ್ಮೇಗೌಡ, ಸಿದ್ದಮ್ಮ 
ದೊಡ್ಡನಾಗಯ್ಯ, ಅಣ್ಣಯ್ಯ, 
2. | ಪಿಳ್ಳ ನರಸೋಜಿ ಬಿನ್‌ ನರಸೋಜಿ, ಮನೋಜಿ 142/1 ಖುಷ್ಕಿ 0.01 0.04 
ಎಂ.ದಾಸಪ್ಪ ಬಿನ್‌ ಮುದ್ದರಂಗಯ್ಯ, 
ಚಿಕ್ಕಣ್ಣ, ಮನೋಜಿ 
3. | ಡಿ.ರಾಮಕೃಷ್ಣಯ್ಯ ಬಿನ್‌ ದಾಸಪ್ಪ ಡಿ.ರಾಮಕೃಷ್ಣಯ್ಯ 142/2 ಖುಷ್ಕಿ 0.01 0.04 
4, | ನರಸೋಜಿರಾವ್‌, ಸಂತೋಜಿರಾವ್‌, | ನರಸೋಜಿರಾವ್‌, ಸಂತೋಜಿರಾವ್‌, 142/3 | ಖುಷ್ಕಿ 0.00% 0.02 
ನರಸೋಜಿರಾವ್‌, ಕೃಷ್ಣೋಜಿರಾವ್‌, ನರಸೋಜಿರಾವ್‌, ಕೃಷ್ಣೋಜಿರಾವ್‌, 
5. | ನಾರಾಯಣರಾವ್‌, ಮುಕುಂದರಾವ್‌, ನಾರಾಯಣರಾವ್‌, ಮುಕುಂದರಾವ್‌, 143 ಖುಷ್ಕಿ 0.01 0.03 
ಪಡವೀಶರಾವ್‌ ಬಿನ್‌ ಶೆಟ್ಟರಾವ್‌ ಪಡವೀಶರಾವ್‌. 
ಸಿದ್ದ ರೇವಣ್ಣ ಬಿನ್‌ ಸಿದ್ದೋಜಿ ಸಿದ್ದರೇವಣ್ಣ 144/6ಎ | ಖುಷ್ಕಿ 0.03 0.10 
ಶ್ಯಾ: ನೌಕರಿ ಇನಾಂ ಎಸ್‌. ಶ್ಯಾ: ನೌಕರಿ ಇನಾಂ ಎಸ್‌. 145/1 ಖುಷ್ಕಿ 0.02 0.07 
ಕೃಷ್ಣಮೂರ್ತಿ, ಸಿದ್ದರಾಮಯ್ಯ ಬಿನ್‌ ಕೃಷ್ಣಮೂರ್ತಿ, ಸಿದ್ದರಾಮಯ್ಯ ಬಿನ್‌ 





























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೬, ೨೦೦೬ ೫೭೫ 


















































1 2 3 4 5 6 7 

8. | ತುಳಸೀಬಾಯಮ್ಮ ಕೋಂ ದೇವೋಜಿರಾವ್‌, ಎಂ.ಪಿ. ತುಳಸೀಬಾಯಮ್ಮ ಎಂ.ಪಿ. 145/2 | ಖುಷ್ಕಿ 0.04 | 0.14 
ಸುಬ್ಬರಾವ್‌ ಬಿನ್‌ ಪುಟ್ಟಣ್ಣ, ತಿಮ್ಮಯ್ಯ ಬಿನ್‌ ಸುಬ್ಬರಾವ್‌, ತಿಮ್ಮಯ್ಯ. 
ಮೂಡ್ಲಗಿರಿಯಪ್ಪ 

9. | ತೋಟಿ ನೌಕರಿ ಇನಾಂ, ಬೇರೆ ಕೆಂಪಹನುಮನರಸಮ್ಮ ಕೆಂಪಹನುಮನರಸಮೃ ಲಕ್ಕಿ, 146 ಖುಷ್ಕಿ 0.03 / 0.10 
ಲಕ್ಕಿ, ಹನುಮಯ್ಯ, ಗಂಗ ವಗೈರೆ ಹನುಮಯ್ಯ, ಗಂಗ ವಗೈರೆ 

10. | ದೋಬಿ ನೌಕರಿ ಇನಾಮ ವೆಂಕಟರಮಣ, ಕೆಂಪನಂಜಮ್ಮ | ವೆಂಕಟರಮಣ, ಮತ್ತು ರಾಯಪ್ಪ, | 1481 | ಖುಷ್ಕಿ | 0.06 | 0.24 
ಮತ್ತು ರುದ್ರಯ್ಯ, ವೀರಣ್ಣ ಡಿ.ಕೆ. ಶ್ರೀಕಂಠಯ್ಯ ಬಿನ್‌ ಕೆಂಪನಂಜಮ್ಮ ವೀರಣ್ಣ ಡಿ.ಕೆ. 
ಡಿ.ಕಾಳಪ್ಪ ಶ್ರೀಕಂಠಯ್ಯ, ಮುತ್ತರಿಳ 

11. | ಹನುಮಂತಯ್ಯ ಬಿನ್‌ ಪುಟ್ಟಯ್ಯ ಹನುಮಂತಯ್ಯ 153/3 | ಖುಷ್ಕಿ | 0.06 | 0.21 

| 12. | ವೀರನಾಗಮ್ಮ ಕೋಂ ಹನುಮಂತಯ್ಯ, ಹೆಚ್‌... | ವೀರನಾಗಮ್ಮ ಹೆಚ್‌... | 1534 | ಖುಷ್ಕಿ | 0.06 | 0.24 | 

ರಾಮಲಿಂಗಯ್ಯ ಬಿನ್‌ ಹನುಮಂತಯ್ಯ, ಹೆಚ್‌. ಶಿವಣ್ಣ | ರಾಮಲಿಂಗಯ್ಯ ಹೆಚ್‌. ಶಿವಣ್ಣ, 
ಬಿನ್‌ ಹನುಮಯ್ಯ, ಗಿರಿಜಾಂಬ ಕೋಂ ಚೌಡಯ್ಯ ಗಿರಿಜಾಂಬ 

13. | ಸಿದ್ದಯ್ಯ ಬಿನ್‌ ಬೈರಯ್ಯ ಸಿದ್ದಯ್ಯ 151 0.03 | 0.15 

ಒಟ್ಟು | 39], 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 337 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ, (ಭೂ ಸ್ವಾಧೀನ 2) 
ಪಟ್ಟಣ-ಪಂಚಾಯ್ತಿ ಕಾರ್ಯಾಲಯ, ಜಗಳೂರು, ದಾವಣಗೆರೆ ಜಿಲ್ಲೆ 
ಪ್ರಕಟಣೆ ಸಂ:ಪ.ಪಂ.ಯೋ.ಪ್ರಾ:ಜಗ:ಪ್ರಕಟಣೆ:24:06-07, ದಿನಾಂಕ: 16ನೇ ಅಕ್ಟೋಬರ್‌ 2006 
(ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯಿದೆ 1961ರ ಕಲು 13(1)ರನ್ವಯ ದಾವಣಗೆರೆ ಜಿಲ್ಲೆ, ಜಗಳೂರು ಪಟ್ಟಣದ 
ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ತಯಾರಿಸುವ ಮಹಾಯೋಜನೆಗೆ ಸರ್ಕಾರಿ ಆದೇಶ ಸಂಖ್ಯೆ: ನಅಇ:79:ಬೆಂ.ರೂ.ಪ್ರಾ:2006 ಬೆಂಗಳೂರು, ದಿನಾಂಕ: 
22.7.2006ರಂತೆ ಸರ್ಕಾರದ ತಾತ್ಕಾಲಿಕ ಅನುಮೋದನೆ ನೀಡಲಾಗಿದೆ. 
ಮಹಾ ಯೋಜನೆಯ ನಕ್ಷೆ ಹಾಗೂ ವರದಿಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಪಟ್ಟಣ ಪಂಚಾಯ್ತಿ ಕಾರ್ಯಾಲಯದಲ್ಲಿ ಇಡಲಾಗಿದೆ. 
ಸಾರ್ವಜನಿಕರ ಯಾವುದೇ ಸಲಹೆ, ಸೂಚನೆ ಆಕ್ಷೇಪಣೆಗಳಿದ್ದಲ್ಲಿ ಈ ಪ್ರಕಟಣೆಯ ದಿನಾಂಕದಿಂದ 30 ದಿನದೊಳಗಾಗಿ ಪಟ್ಟಣ ಪಂಚಾಯ್ತಿ 
ಕಾರ್ಯಾಲಯಕ್ಕೆ ಸಲ್ಲಿಸಬಹುದಾಗಿದೆ. 
ಸೈಯದ್‌ ಅಫೀಜ್‌ 
ಪಿ.ಡಿ. 20 ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯ್ತಿ, ಜಗಳೂರು 
ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಲಯ, ಕೊಟ್ಟೂರು,-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 1894 ಕಲು 174) ರಡಿ (ಕಲು 16 (2) ರಲ್ಲಿ ಓದಲಾದಂತೆ) 
ಅಧಿಸೂಚನೆ ನಂ.ಕಂ. ವಿಭೂಸ್ವಾಅ/ ಕೊ-ಹ ರೈಲ್ವೆ/ ಸಿಆರ್‌/ 26/2002-03, ದಿನಾಂಕ: 6ನೇ ಸೆಪ್ಟೆಂಬರ್‌ 2006 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 16ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮದ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ ಪ್ರಕರಣ 166(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ 
ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. ಹಾಗೂ ದಕ್ಷಿಣ-ಪಶ್ಚಿಮ ರೈಲ್ವೆ 
ಇಲಾಖೆ ಪರವಾಗಿ ಭೂಸ್ವಾಧೀನ ಪಡಿಸಲಾಗಿದೆ. 























ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು:ಹರಿಹರ ಹೋಬಳಿ: ಕಸಬಾ ಗ್ರಾಮ: ದೀಟೂರು 
ಕ್ರ.ಸಂ | ಸರ್ವೆನಂ. ತಹರೆ ವಿಸ್ತೀರ್ಣ ಎಕರೆ-ಗುಂಟೆ ಆಕಾರ ರೂ.ಪೈ | ವಶಪಡಿಸಿಕೊಂಡ ದಿನಾಂಕ 
1 442 ಪೈಕಿ ಖುಷ್ಕಿ 0-062 0-39 16.7.2005 
2 444 ಪೈಕಿ ಖುಷ್ಕಿ 0-05 0-30 16.7.2005 
3 55/2 ಬಿ ಪೈಕಿ ಖುಷ್ಕಿ 0-05 0-16 16.7.2005 
4 56 ಪೈಕಿ ಖುಷ್ಕಿ 0-00 1, 0-01 16.7.2005 
5 563 ಪೈಕಿ ಖುಷ್ಕಿ 0-01 0-01 16.7.2005 
0-18 


























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ರಾಜಾನಾಯ್ಕ 
ಪಿ.ಆರ್‌. 340 ವಿಶೇಷ ಭೂಸ್ವಾಧೀನಾಧಿಕಾರಿಗಳು (ಪ್ರಭಾರ), 
ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ 





೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೬, ೨೦೦೬ ಭಾಗ - ೬ 





OFFICE OF THE DEPUTY COMMISSIONER, KOLAR DISTRICT, KOLAR 
NOTIFICATION NO. LAQ.RHS.SR.7/06-07, Dated: 17th October 2006 
FORM-A (Rule-3(1)) 

WHEREAS the Government of Karnataka is of the opinion that the lands specified in the schedule below are required for the public purpose of granting 
house sites to weaker sections of the people who are house less. 

Now, therefore, in exercise of the powers conferred by sub-section (1) of section-3 of the Karnataka Acquisition of land for grant of house sites Act, 1972 
(Karnataka Act No. 18/1973) the Government of Karnataka hereby given notice of its intention to acquire the lands. 

All persons interested in the said land are hereby warned not to obstruct or interfere with any person entering upon such lands for the purpose of the said 
೩೦೦11೦೧. Any contract for the disposal of the said lands by sale, lease, mortgage, exchange or otherwise any outlay or improvements made therein without the 
sanction of the Assistant Commissioner, Chickballapur Sub-division, Chickballapur, after the date of publication of his Notification will under section-4 (Clause-7) of 
the land Acquisition Act, 1894 (Central Act 1/1894) as amended by Karnataka Act 17/1961 read with Section-5 of the Karnataka Acquisition of land for grant of 
House, Sites Act, 1972, 18/1973) be disregarded by the Officer assessing amount for parts of the land as may be finally acquired. 

A plan of the lands is kept in the office of the Assistant Commissioner, Chickballapur Sub-Division, Chickballapur. 

SCHEDULE 


HOBLI : KASABA VILLAGE : DODDAKURUGODU 


TALUK : GAURIBIDANUR 


DISTRICT : KOLAR 

































































Sl. Sy. Description | Total Phut Total Name of the | Name ofthe Boundaries Acquired Assess- | Remarks 
No. No. of the land | Extent | Kharab | Extent Kathadar Anubhavdar East West North South | Extent of the ment 
S.No. S.No. S.No. S.No. | opproximate 
1 143/1 Dry land 1-00 - 1-00 Shamanna Shamanna Hindupur to 144 Dodda- 146 | 1-00 Acre 3-75 - 
Acre Acre S/o Venkata S/o Venkata | Gauribidanur kurugodu 
Ramaiah Ramaiah Road S.N. 143 Road 
2 143/1B Dry land 1-00 A 0-01 0-35 Shamanna Shamanna Hindupur to 144 Dodda- 146 0-35 Acre 3-12 - 
Acre B 0-04 Acre S/o Venkata S/o Venkata | Gauribidanur kurugodu 0-01 PK 
Ramaiah Ramaiah Road S.N. 143 Road 
Totak 2-00 0-05 1-35 - - - - - - 1-36 Acres 6-87 
Acres Acre 
ಅಸಿಸ್ಟೆಂಟ್‌ ಕಮೀಷನರ್‌, 
ಪಿ.ಆರ್‌. 349 ಚಿಕ್ಕಬಳ್ಳಾಪುರ ಉಪವಿಭಾಗ. 





